ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 150 
ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ ಅರಳಿ 
ಉತ್ತರಿಸಬೇಕಾದ ದಿನಾಂಕ : 01.02.2021 
ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು 
ಪ್ರ. ಸಂ ಪ್ರಶ್ನೆಗಳು ಉತ್ತರ 
ಅ) [2017-18 ರಿಂದ 2019-20ನೇ : ಸಲಿನಲ್ಲಿ 2017-18 ರಿಂದ 2019-20ನೇ ಸಾಲಿನಲ್ಲಿ ಬೀದರ್‌ 
ಬೀದರ್‌ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು | ಜಿಲ್ಲೆಯಲ್ಲಿ ಎನ್‌.ಹೆಜ್‌.ಎಂ ಯೋಜನೆಯಡಿಯಲ್ಲಿ 
ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ | ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ-244. ಈ ಪೈಕಿ 
ಎನ್‌.ಹೆಚ್‌.ಎಂ ಯೋಜನೆಯಡಿಯಲ್ಲಿ | ಪತ್ರಿಕಾ ಪ್ರಕಟಣೆ ನೀಡಿ ನೇಮಕ ಮಾಡಿಕೊಳ್ಳಲಾದ 
ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ] ಹುದ್ದೆಗಳ ಸಂಖ್ಯೆ:242. 
ಎಷ್ಟು; ಹಾಗೂ ಈ ಯೋಜನೆಯಡಿಯಲ್ಲಿ 
ಎಷ್ಟು ಹುದ್ದೆಗಳನ್ನು ನೇಮಕ 
ಮಾಡಿಕೊಳ್ಳಲಾಗಿದೆ; (ಅಧಿಸೂಚನೆಯ 
: | ಪ್ರತಿಯೊಂದಿಗೆ ಸಂಪೂರ್ಣವಾದ ಮಾಹಿತಿ 
| ನೀಡುವುದು) 
ಆ) |2017-18 ಇಂದ 2019-20ನೇ, ಸಾಲಿನಲ್ಲಿ | 2017-188 ರಿಂದ 2019-20ನೇ ಸಾಲಿನಲ್ಲಿ 
ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ | ಎನ್‌.ಎಚ್‌.ಎಂ. ಯೋಜನೆಯಡಿಯಲ್ಲಿ ಹೊರಗುತ್ತಿಗೆ 
'ಡ' ಗ್ರೂಪ್‌ ನೌಕರರ ನೇಮಕಾತಿ | ಆಧಾರದ ಮೇಲೆ 04. ಗ್ರೂಪ್‌-"ಡಿ" ನೌಕರರನ್ನು 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ, ಯಾವ | ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಅಧೀನದ 
ನಿಯಮದ ಪ್ರಕಾರ ಮತ್ತು ಯಾವ | ಸಂಸ್ಥೆಯಾದ ಬೀದರ ಜಿಲ್ಲಾ ಕಾರ್ಮಿಕ ಸೇವೆಗಳ 
ಆಧಾರರದ ಮೇಲೆ ಯಾರ ಅಧ್ಯಕ್ಷತೆಯಲ್ಲಿ ವಿವಿದೋದ್ದೇಶ ಸಹಕಾರ ಸಂಘ, ಬೀದರ ಇವರಿಂದ 
ನೇಮಕಾತಿ ಮಾಡಲಾಗಿದೆ; ಆ ನೇಮಕಾತಿಗೆ | ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ 
ಪತ್ರಿಕಾ ಪ್ರಕರಟಣೆ ಹೊರಡಿಸಲಾಗಿದೆಯೇ | ಮಾಡಲಾಗಿದೆ. 
ಹೊರಡಿಸಿದಲ್ಲಿ, ಅದರ ಸಂಪೂರ್ಣವಾದ 
ಮಾಹಿತಿ ಒದಗಿಸುವುದು; ' g 
ಇ) ನಗರದಲ್ಲಿ ನಿಯಮಾನುಸಾರ ವಿಶೇಷ | ಬೀದರ್‌ ನಗರದಲ್ಲಿ ವಿಶೇಷ ನೇಮಕಾತಿ ಸಮಿತಿ 
ನೇಮಕಾತಿ ಸಮಿತಿ ಮೂಲಕ ಅಧಿಸೂಚನೆ | ಮೂಲಕ ಯಾವುದೇ ಅದಿಸೂಚನೆ ಹೊರಡಿಸಿ 
ಹೊರಡಿಸಿ ಸದರಿ ಹುದ್ದೆಗಳಿಗೆ ಅರ್ಹ | ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಕರೆದಿರುವುದಿಲ್ಲ. 
ಅಭ್ಯರ್ಥಿಗಳಿಂದ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಆಹ್ವಾನಿಸಿ ಮೆರಿಟ್‌ ಮತ್ತು 
ಮೀಸಲಾತಿ ಆಧಾರದ ಮೇಲೆ ನೇಮಕಾತಿ 
ಮಾಡಲಾಗಿದೆಯೇ? (ಮೆರಿಟ್‌ ಲಿಸ್ಟನ 
ಸಂಪೂರ್ಣವಾದ ಮಾಹಿತಿ ನೀಡುವುದು) 
ಸಂಖ್ಯೆ: ಆಕುಕ 07 ಎಸ್‌.ಟಿ.ಕ್ಯೂ 2021 


be Ce 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
“ವೈದ್ಯಕೀಯ ಶಿಕ್ಷಣ ಸಚಿವರು 


My 


